ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ಬಹು ಮಹಡಿ ಕಟ್ಟಡಗಳ ಮಾಲೀಕರ ಸಂಘಗಳ ಕುರಿತು 
ಶ್ರೀ ಎನ್‌.ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 
225(239) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ ಮೂರು ವರ್ಷಗಳಲ್ಲಿ ಸಹಕಾರಿ ಕಾನೂನಿನ ಅನ್ವಯ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಎಷ್ಟು 
ಬಹು ಮಹಡಿ ಕಟ್ಟಿಡಗಳ ಮಾಲೀಕರ ಸಂಘಗಳ ನೋಂದಣಿಯಾಗಿದೆ; (ವಿಭಾಗವಾರು ಮಾಹಿತಿ ನೀಡುವುದು) 


(Flat owners Association) 


(ಆ) ಬಹು ಮಹಡಿ ವಸತಿ ಕಟ್ಟಡಗಳ ಮಾಲೀಕರ ಸಂಘಗಳು ಸಹಕಾರಿ ಕಾಯ್ದೆಯ ಯಾವ ಕಲಂಗಳ ಅನ್ವಯ 
ನೋಂದಣಿಯಾಗಿದೆ ; (ಸದರಿ ಕಾನೂನಿನ ಕಲಂಗಳ ಪ್ರತಿಯನ್ನು ಒದಗಿಸುವುದು) 


(ಇ) ಮಾನ್ಯ ಕರ್ನಾಟಕ ಉಚ್ಚಿ ನ್ಯಾಯಾಲಯವು ಬಹು ಮಹಡಿ ವಸತಿ ಮಾಲೀಕರ ಸಂಘಗಳನ್ನು ಸಹಕಾರಿ 
ಕಾಯ್ದೆಯ ಅನ್ವಯ ನೋಂದಣಿ ಮಾಡಬಾರದೆಂದು ಆದೇಶ ನೀಡಿದೆಯೇ ; ಸದರಿ ನ್ಯಾಯಾಲಯದ ಆದೇಶದ 
ಪ್ರತಿಯನ್ನು ನೀಡುವುದು; 


(ಈ) ಮಾನ್ಯ ನ್ಯಾಯಾಲಯವು ಬಹು ಮಹಡಿ ವಸತಿ ಕಟ್ಟಿಡಗಳ ಮಾಲೀಕರ ಸಂಘಗಳನ್ನು ಸಹಕಾರಿ 
ಕಾಯ್ದೆಯ ಅನ್ವಯ ನೋಂದಣಿ ಮಾಡಬಾರದೆಂದು ಆದೇಶ ನೀಡಿದ್ದಲ್ಲಿ ಈಗಾಗಲೇ ನೋಂದಣಿಯಾಗಿರುವ 
ಬಹು ಮಹಡಿ ವಸತಿ ಕಟ್ಟಿಡಗಳ ಮಾಲೀಕರ ಸಂಘಗಳ ನೋಂದಣಿಯು ರದ್ಮಾಗುವುದೇ ; ಈ ಕುರಿತು 
ಸರ್ಕಾರದ ನಿಲುವೇನು? 


